1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


ಉತ್ತರಿಸಬೇಕಾದ ದಿಸಾಂಕ 


ಕರ್ನಾಟಿಕ ವಿಧಾನ ಪರಿಷತ್ತು. 
: 1019 
: ಶ್ರೀಕೆಟಿ. ಶ್ರೀಕಂಠೇಗೌಡ ಪದವೀಧರ ಸೇತ್ರ) 
: 2109.2021 ಮ _ . 
: ಕೈಮಗ್ಗ ಮತ್ತು ಜವಳಿ, ಕಬ್ಬ ಅಬಿವೃದ್ಧಿ ಹಾಗೂ ಸಕ್ಕರೆ ಸಟಿವರು 


ಪ್ರಶ್ರೆ 


ಉತ್ತರ 


ರಾಜ್ಯದಲ್ಲಿ. 
ನಿರ್ದೇಶನಾಲಯ 
ಎಲ್ಲಿದೆ; ಇದನ್ನು 


ಸಕ್ಕರೆ 
ಕಛೇರಿ 


ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶನಾಲಯದ ಕಛೇರಿಯು 5ನೇ 
ಮಹಡಿ, ಎಫ್‌ ಬಾಕ್‌, ಸಿಬಿಎಬಿ ಸಂಕೀರ್ಣ, ಕೆಹೆಚ್‌ಬಿ ಕಟ್ಟಿಡ. ಕಾವೇರಿ 
ಭವನ, ಕೆ.ಜಿ.ರಸ್ತೆ, ಬೆಂಗಳೂರು ಇಲ್ಲಿ ಇರುತದೆ. 


ಸ್ಥಳಾಂತರಿಸುವ ಪ್ರಸಾವನೆ 
ಸರ್ಕಾರದ ಮುಂದಿದೆಯೆಣ ' 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಿ 75 ಯೋಪರ 2018 ದಿನಾಂಕ: 
10.01.2019 ಮತ್ತು ದಿನಾ೦ಕ: 23.09.2019ರಲ್ಲಿ ಕಬ್ಬು ಅಭಿವೃದ್ದಿ ಹಾಗೂ 
ಸಕ್ಕರೆ ನಿರ್ದೇಶನಾಲಯವನ್ನು ಬೆಂಗಳೂರಿನಿಂದ ಚೆಳಗಾವಿಗೆ 
ಸ್ಥಳಾಂತರಿಸಲು ಅಧಿಸೂಚಿಸಲಾಗಿದೆ. 


ಹಾಗಿದ್ದಲ್ಲಿ ಏಕೆ ಮತ್ತು ಎಲ್ಲಿಗೆ 


' ಸ್ಥಳಾಂತರಿಸಲಾಗುವುದು: 


ತಿಳಿಸುವುದು) 


ಉತ್ತರ ಕರ್ನಾಟಕದ ಸರ್ವತೋಮುಖ ಅಭಿವೃದ್ದಿಯನ್ನು 
ತೀವ್ರಗೊಳಿಸಲು ಹಾಗೂ ಆ ಭಾಗದ ಸಾರ್ವಜನಿಕರಿಗೆ ರಾಜ್ಯದ ಆಡಳಿತವು 
ಹತ್ತಿರವಾಗಲು ಕರ್ನಾಟಿಕ ಸರ್ಕಾರದ ವಿವಿಧ ಇಲಾಖಿ/ 
ನಿಗಮ/ಮಂಡಳಿಗಳನ್ನು ಉತರ ಕರ್ನಾಟಕ ಭಾಗಕ್ಕೆ ಸ್ಥಳಾಂತರಿಸಲು 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಿ 75 ಯೋಪರ 2018 ದಿನಾಂಕ: 
10.01.2019ರಲ್ಲಿ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಯು ಅಧಿಸೂಚಿಸಿರುತ್ತದೆ. ಇದರಲ್ಲಿ ಕಬ್ಬು ಅಭಿವೃದ್ದಿ ಹಾಗೂ 
ಸಕ್ಕರೆ ನಿರ್ದೇಶನಾಲಯವನ್ನು ಬೆಂಗಳೂರಿನಿಂದ ಬೆಳಗಾವಿಗೆ 
ಸ್ಥಳಾಂತರಿಸಲು ಸೇರ್ಪಡೆಗೊಳಿಸಲಾಗಿರುತ್ತದೆ. 


ಬೆಂಗಳೂರಿನಲ್ಲಿ ಉಳಿಸಲು 


ಸರ್ಕಾರ ಕೈಗೊಂಡ 
ಕ್ರಮಗಳೇಮ 


(ವಿವರ ನೀಡುವುದು) 


| ಅಭಿವೃದ್ದಿ ಹಾಗೂ ಸಕ್ಕರೆ ವಿರ್ದೇಶಕರು ದಿನಾಂಕ:07.022020ರೆಂದು 


“| (ಸೇವಾನಿಯಮಗಳು)ಯು 


ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ನಿರ್ದೇಶನಾಲಯದಲ್ಲಿ ಧರ್ಷವರವ 
ಕಡಿಮಿ ಇರುವುದರಿಂದ ಹಾಗೂ ಸಿಬ್ಬಂದಿಗಳ ಕೊರತೆ ಇರುವುದರಿಂದ 
ಹಾಗೂ ಅನ್ಯ ಇಲಾಖೆಗಳಿಂದ ಬಿಯೋಜನೆ ಮೇಲೆ ಗುರುತಿಸಿರುವ 
ಹುದ್ಮೆಗಳಲ್ಲಿ ಬಹುತೇಕ ಹುದ್ದೆಗಳು ಇದುವರೆವಿಗೂ ಭರ್ತಿಯಾಗದೇ 
ಇರುವುದರಿಂದ ಹೆಚ್ಚುವರಿಯಾಗಿರುವ 19 ಹುದ್ದೆಗಳನ್ನು ರದ್ದುಗೊಳಿಸಿ, 
ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ನಿರ್ದೇಶನಾಲಯವನ್ನು ಕೈಗಾರಿಕೆ ಮತ್ತು: 
ವಾಣಿಜ್ಯ ಇಲಾಖೆಯಲ್ಲಿ" ವಿಲೀನಗೊಳಿಸುವ ಪ್ರಸ್ತಾವನೆಯನ್ನು, ರಾಜ್ಯ 
ಸರ್ಕಾರದ ವಿವಿಧ ಇಲಾಖೆಗಳು, ವಿಗಮ/ಮಂಡಳಿಗಳಲ್ಲಿರುವ ಹೆಚ್ಚುವರಿ 
ಹುದ್ದೆಗಳನ್ನು ರದ್ದುಗೊಳಿಸುವುದು ಮತ್ತು ಕೆಲವು ಇಲಾಖೆಗಳನ್ನು| - 
ವಿಲೀನಗೊಳಿಸುವ ಸಂಬಂಧ ಮಾನ್ಯ ಕಂದಾಯ ಸಚಿವರ ಅಧ್ಯಕ್ಷತೆಯಲ್ಲಿ 
ರಚಿಸಲಾದ ಸಚಿವ ಸಂಪುಟ ಉಪಸಮಿತಿಗೆ ಸಲ್ಲಿಸಲು ಆಯುಕರು. ಕಬ್ಬು 


ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ 
ನಿರ್ದೇಶನಾಲಯವನ್ನು ' ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ 
"ವಿಲೀನಗೊಳಿಸುವ ಪ್ರಸಾವನೆಗೆ ಆರ್ಥಿಕ ಇಲಾಖೆಯು ಸಹಮತಿಯನ್ನು 
ನೀಡಿದ್ದು, ಸಿಬ್ಬಂದಿ ಮೆತ್ತು ಆಡಳಿತ ಸುಧಾರಣೆ 
ವೀಡಿದ' ಅಭಿಪ್ರಾಯದನುಸಾರ ವಿಲೀನ 
ಪ್ರಕಿಯೆಯನ್ನು ಜರುಗಿಸುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 

ಈ ಮದ್ಯೆ, ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಿ 75 ಯೋಪರ 2018 


ದಿನಾಂಕ:10.01.2019ರಲ್ಲಿ ಅಧಿಸೂಚಿಸಿದ ರಾಜ್ಯ ಸರ್ಕಾರದ 
ಇಲಾಖೆ/ನಿಗಮ/ಮಂಡಳಿಗಳನ್ನು ಉತ್ತರ. ಕರ್ನಾಟಕ ಭಾಗಕ್ಕೆ 
ಸ್ಥಳಾಂತರಿಸಲು ವಿಳಂಬವಾಗುತಿರುವುದನ್ನು ಪ್ರಪ್ಲಿಸಿ ಶ್ರೀಮತಿ ಸುಧಾ 


ಕಾಟ್ಟಾ ಇವರು ಮಾನ್ಯ ಕರ್ನಾಟಿಕ ಉಚ್ವ್‌': ನ್ಯಾಯಾಲಯ ಬೆಂಗಳೂರು 
ಇಲ್ಲಿ ರಿಟ್‌ ಅರ್ಜಿ ಸ೦ಖ್ಯೆ: 35374/2019 (ಹಿಐಎಲ್‌)ಅನ್ನು ಮತ್ತು ಅಧ್ಯಕ್ಷರು, 
ಉತ್ತರ ಕರ್ನಾಟಿಕ ಅಭಿವೃದ್ದಿ ಸಂಘ ಇವರು ಮಾನ್ಯ ಕರ್ನಾಟಿಕ ಉಚ್ಚ 
ನ್ಯಾಯಾಲಯ, ಬೆಂಗಳೂರು ಇಲ್ಲಿ ರಿಟ್‌ ಅರ್ಜಿ ಸಂಖ್ಯೆ: 
5563/2021(ಹಿಐಎಲ್‌) ಅನ್ನು ದು ದಾಖಲಿಸಿರುತ್ತೆ ಸದರಿ ರಿಟ್‌ ಅರ್ಜಿಗಳು 


ಒ.2 


ಇಲಾಖೆ]... 


-2- 


ರಾಜ್ಯದಲ್ಲಿ ಎಷ್ಟು 


ರಾಜ್ಯದಲ್ಲಿ 04 ಕಬ್ಬು ಸಂಶೋಧನಾ ಕೇಂದ್ರಗಳಿದ್ದು ವಿವರಗಳು ಈ 


;ಆಿಳಿಸುವುಮ) ... 


(8) | ಸಬು ಸಂಶೋಧನಾ ಕೆಳಕಂಡಂತಿವೆ. 0 
ಕೇಂದ್ರಗಳಿವೆ ಕ್ರ..[ ವಿಶ್ವವಿದ್ಯಾಲಯ / ಕೇಂದ್ರದ ಹೆಸರು ಸಘ.್ಞ 
(ವಿವರ ಸಂ | ಸ೦ಸ್ನೆಯ ಹೆಸರು ' | 
ನೀಡುವುದು) 1. | ಕ್ರಷಿ ವಿಶ್ವವಿದ್ಯಾಲಯ, | ವಲಯ ಕೃಷಿ ಸಂಶೋಧನಾ ಕೇ೦ದ್ರ, | ವಿಸಿಫಾರಂ 

ಬೆಂಗಳೂರು ಮಂಡ್ಯ 
2 [ಕಪಿ ವಿಶ್ವವಿದ್ಯಾಲಯ, | ಕೃಪಿ ಸಂಶೋಧನಾ ಕೇಂದ್ರ, ಸಂಕೇಶ್ವರ 
ಧಾರವಾಡ 
- 3. | ಎಸ್‌.ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ, ಬೆಳಗಾವಿ 
4. | ಭಾರತರತ್ನ ಸರ್‌.ಎಂ.ವಿಶ್ವೇಶ್ವರಯ್ಯ ಕಬ್ಬು ಸಂಶೋಧನಾ ಸಂಸ್ಥೆ | ಮಂಡ್ಯ 
ಉ) | ಮಂಡ್ಯದ ಡಾ.ಸರ್‌. 
ಎಂ. ವಿಶ್ವೇಶ್ವರಯ್ಯ K 
ಕಬ್ಬು ಸಂಶೋಧನಾ ಬಂದಿದೆ 
ಕೇಂದ್ರ (ಕಬ್ಬು 
“ಪ್ರತ್ಯೇಕ ನಿರ್ದೇಶಕರು 
ಇಲ್ಲದಿರುವುದು 
ಸರ್ಕಾರದ ಗಮನಕ್ಕೆ 
| ಬಂದಿದೆಯೆ ಮ | 
(Me) ಈ ಸಂಶೋಧನಾ | ಮೂಲಭೂತ ಸೌಕರ್ಯಗಳನ್ನು ಕೈಗೊಳ್ಳಲು ಹಾಗೂ ಇತರೆ ಚಟುವಟಿಕೆಗಳನ್ನು 
ಕೇಂದ್ರಕ್ಕೆ ಪ್ರತ್ಯೇಕ | ಕೈಗೂಳಲು ಹಣಕಾಸಿನ - ಕೊರತೆಯುಂಟಾಗುತಿರುವ ಹಿನ್ನೆಲೆಯಲ್ಲಿ ಮಂಡ್ಯದ 
ನಿರ್ದೇಶಕರನ್ನು | ಭಾರತ ರತ್ನ ಸರ್‌.ಎಂ.ವಿಶ್ಲೇಶ್ವರಯ್ಯ ಕಬ್ಬು ಸಂಶೋಧನಾ ಸಂಸ್ಥೆಯನ್ನು 
| ನೇಮಿಸಲು ಸರ್ಕಾರೆ | ಬ್ಯಗ್ರಾವಿಯ ಎಸ್‌.ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯಲ್ಲಿ ವಿಲೀನಗೊಳಿಸಿ ಬಳಗಾವಿಯ 
| BA ಮು? ಎಸ ಖಿಜಲಿಂಗಪ್ಟ ಸಕ್ಕರೆ “ಸರನೆ ಯ ತಾಂತ್ರಿಕ ಸಿಬ್ಬಂದಿಗಳನ್ನು ಬಳಸಿಕೊಂಡು 


ಶೇಶ್ಚರಯ್ಯ ಕಬ್ಬು. ಸಂಶೋಧನಾ 
ಹಾಸಭೆಯಲ್ಲಿ ತೀರ್ಮಾನಿಸಲಾಗಿದೆ. 


"ಸ೦ಸ್ನೆಯ. 'ವಾರ್ಪಿಕ ಸರ್ವ ಸಾಧಾ 
"ದಿನಾಂಕ: 19.11.2020ರ೦ದು”":ಜರುಗಿ ನ, ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯ 
ಆಡಳಿತ ಮಂಡಳಿಯ 52ನೇ ಆಡಳಿತ್ತ ೦ಡಳಿಯ ಸಭೆಯಲ್ಲಿ ಮತ್ತು ದಿನಾ೦ಕ: 
11.01.2021ರಂದು ಜರುಗಿದ ಎಸ್‌. KR) 'ಜಲಿಗಪ್ಪ ಸಕ್ಕರೆ ಸಂಸ್ಥೆಯ 14ನೇ ವಾರ್ಷಿಕ 
ಸರ್ವ ಸಾಧಾರಣ ಮಹಾಸಭೆಯಲ್ಲಿ ಸದರಿ ತೀರ್ಮಾನವನ್ನು 
ಅನುಮೋದಿಸಲಾಗಿರುತ್ತದೆ. ಸ 

ಅದರಂತೆ, ಮಂಡ್ಯದ ಭಾರೆತ . ರತ್ನ ಸರ್‌.ಎಂ.ವಿಶ್ವೇಶ್ಚ್ವರಯ್ಯ ಕಬ್ಬು 
ಸಂಶೋಧನಾ ಸಂಸ್ಥೆಯನ್ನು "ಬೆಳಗಾವಿಯ ಎಸ್‌.ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯಲ್ಲಿ 
ವಿಲೀನಗೊಳಿಸುವ ಕುರಿತ ಚೆಳಗಾವಿಯ ' ಯಸ್‌. ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯ 
ಜ್ಹಾಪನಪತ್ರದೆ ತಿದು ಪಡಿಯನ್ನು "ಸಹಕಾರ ಸಂಘಗಳ ಉಪ ವಿಬಂಧಕರು, 
ಬೆಳಗಾವಿ ಜಿಲ್ಲೆ ಇವರು ದಿನಾಂಕ: 19.02.2021ರಂದು ಅನುಮೋದಿಸಿರುತ್ತಾರೆ. ಈ 
ಹಿನ್ನೆಲೆಯಲ್ಲಿ ಮಂಡ್ಯದ ಭಾರತ ರತ್ನ ಸರ್‌.ಎಂ.ವಿಶ್ವೇಶ್ವರಯ್ಯ ಕಬ್ಬು 
ಸಂಶೋಧನಾ ಸಂಸ್ಥೆಯ ಲಾಭ - ನಪ್ಪದ-ಅಡಾವೆಪತ್ರವನ್ನು ಬೆಳಗಾವಿಯ ಎಸ್‌. 
ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯ ಅಡಾವೆಪತ್ರದಲ್ಲಿ ಪರಿಗಣಿಸಲು ಮತ್ತು ಸದರಿ 
ಸಂಸ್ಥೆಗಳ ವಿಲೀನ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಆದ್ದರಿಂದ, ಭಾರತ ರತ್ನ 
ಸರ್‌.ಎ೦.ವಿಶ್ವೇಶ್ವರಯ್ಯ ಕಬ್ಬು ಸಂಶೋಧನಾ ಸಂಸ್ಥೆಗೆ ಪ್ರತ್ಯೇಕ ನಿರ್ದೇಶಕರನ್ನು 
ನೇಮಿಸುವ ಅವಶ್ಯಕತೆ ಇರುವುದಿಲ್ಲ. 


ಸ೦ಖ್ಯೆ: ಸಿಐ 273 ಸಿಓಿಎಫ್‌ 2021 


ಘ್‌ 
(ಶಂಕರ್‌.ಬ.ಪಕದೇಲ ಮುನೇನಕೊಪ್ಪ) 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಸುಸಕ್ಕರೆ ಸಚಿವರು. 


